ಕರ್ನಾಟಿಕ ವಿಧಾನ ಪರಿಪತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1908 


1. 

2: ಮಾನ್ಯ ಸದಸ್ಯರ ಹೆಸರು : ಶ್ರೀ ಪ್ರಕಾಶ್‌.ಕೆ. ರಾಥೋಡ್‌ 

3. ಉತ್ತರಿಸಬೇಕಾದ ದಿನಾಂಕ ' : 23.03.2021 

4. ಉತರಿಸುವ ಸಚಿವರು : ಮಾನ್ಯ ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು 

ಫ್ರಾ `ಪುಶ್ನೆ ಉತರ 

.|ಸಂ " - | ; 

(ಅ) | ರಾಜ್ಯದಲ್ಲಿರುವ ಸಕ್ಕರೆ ಕಾರ್ಬಾನೆಗಳಿಗೆ | ಕೇಂದ್ರ ಸರ್ಕಾರದ ಆದೇಶದ ಸಂಖ್ಯೆ: 

ಮಿನಿಮಮ್‌ ಸೆಲ್ಲಿಂಗ್‌ ಪ್ರೈಸ್‌ ಎಷ್ಟು: ಎಸ್‌.ಓ.874 (ಇ) ದಿನಾ೦ಕ: 14.02.2019ರ ರೀತ್ಯಾ 


ಸಕ್ಕರೆ ಕಾರ್ಬಾನೆಗಳು ಮುಕ್ತ ಮಾರುಕಟ್ಟೆಯಲ್ಲಿ 
ಮಾರಾಟ ಮಾಡುವ ಸಕ್ಕರೆಯನ್ನು ' ಪ್ರತಿ 
ಕ್ವಿಂಟಾಲ್‌ ಒಂದಕ್ಕೆ ರೂ3100/- ಕ್ಕಿಂತ 'ಕಡಿಮೆ 
ಬೆಲೆಗೆ ಮಾರಾಟ ಮಾಡದಂತೆ ನಿರ್ಬಂಧಿಸಿ 
ಆದೇಶಿಸಿರುತದೆ. . 8 
(ಆ) | ಹಲವು ಖಾಸಗಿ ಸಕ್ಕರೆ ಕಾರ್ಬಾನೆಗಳು | ಕೇಂದ್ರ ' ಸರ್ಕಾರವು ನಿಗದಿಪಡಿಸಿರುವ 

ಎಂ.ಎಸ್‌.ಪಿ. ಗಿಂತ ಕಡಿಮೆ ದರದಲ್ಲಿ | ಎಂ.ಎಸ್‌.ಪಿ. ದರಕ್ಕಿಂತ ಕಡಿಮೆ ದರಕ್ಕೆ ಸಕ್ಕರೆ 
ಸಕ್ಕರೆ ಮಾರಾಟ ಮಾಡುತಿರುವುದು | ಮಾರಾಟ ಮಾಡಿರುವ ಬಗ್ಗೆ ಯಾವುದೇ 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; ನಿರ್ದಿಷ್ಟ ದೂರುಗಳು. ಬಂದಿರುವುದಿಲ್ಲ. ಈ 
(ಇ) | ಬಂದಿದ್ದಲ್ಲಿ ಇದನ್ನು ತಡೆಯಲು ಸಂಬಂಧ ದೂರುಗಳು ಸ್ನೀಕೃತಬಾದಲ್ಲಿ ಅಂತಹ 
ಸರ್ಕಾರ ಕೈಗೊಂಡಿರುವ ಕ್ರಮಖೇನು? ಕಾರಾನೆಗಳ ವಿರುದ್ಧ ತಕ್ಷಣವೇ 


ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುವುದು 


ಸಂಖ್ಯೆ: ಸಿಳ 27 ಎಸ್‌ಜಿಎಫ್‌ 2021 


(ಎನ್‌. ನಾಗರಾ ೦.ಟಿ.ಬಿ) 
ಪೌರಾಡಳಿತ ಮತ್ತು'ಸಕ್ತರೆ.ಸಚಿವರು 


